1 ಚುಕ್ಜೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2 ಸದಸ್ಯರ ಹೆಸರು 


3 ಉತ್ತರಿಪ 
4 ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


686 (706) 

ಶ್ರೀ ಎನ್‌. ರವಿಕುಮಾರ್‌ 
(ವಿಧಾನ ಸಭೆಯಿಂದ ಚುನಾಯಿರ 
2೦೨-೦2೭-2೦೦೦ 
ನಗರಾಭವೃದ್ಧಿ ಸಚಿವರು 


ರಾದವರು) 
ಬೇಕಾದ ದಿನಾಂಕ 


[2 ಟ್ರಾಂಚ್‌-2 


ಜಿ | ಪಶ್ನೆಗಳು ಉತ್ತರ 

ಅ) | ಕರ್ನಾಟಕ ''ನೆಗರೆ] `ಏಷ್ಮನ್‌ ಅಭಿವೃದ್ಧಿ ಬ್ಯಾಂಕ್‌ ನೆರವಿನ ಉತ್ತರ ಕರ್ನಾಟಕ ನಗರ ವಲಯ ಬಂಡವಾಳ 
ಮೂಲ ಸೌಲಭ್ಧ  ಹೂಡಿಕಾ ಕಾರ್ಯಕ್ತಮ (ಎನ್‌ಕೆ.ಯು.ಎಸ್‌ಐಪಿ) 

ಅಭಿವದ್ಧಿ SRC Su 
ಹಣಕಾಸು ಸಂಕ್ಷೆ ಕಳೆದ 3 ವರ್ಷಗಳಿಂದ ಯಾವುದೇ ಹೊಸ ಕಾಮಗಾರಿ ಅನುಮೋದನೆಗೊಂಡಿರುವುದಿಲ್ಲ. 

ಆದರೆ, ಹಿಂದಿನ ಸಾಲಿನಿಂದ ' ಮುಂದುವರೆದ ಕಾಮಗಾರಿ ಚಾಲ್ತಿಯಲ್ಲಿದ್ದು, ಸದರಿ ಪಟ್ಟಿಯನ್ನು 

eM ps 
3 ವರ್ಷಗಳಲ್ಲಿ ನನಾ ಕೆಯು ಎಸ್‌ ಐ.ಪಿ ಯೋಜನೆ 2008 ರಿಂದ 24 ನಗರ ಪಟ್ಟಣಗಳಲ್ಲಿ ಮೂಲ ಭೂತ 
ಕೈಗೊಂಡ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಾದ ನೀರು ಸರಬರಾಜು, ಒಳಚರಂಡಿ, ಮಳೆನೀರಿನ 
ಅಭಿವೃದ್ಧಿ ಚರಂಡಿಗಳು, ರಸ್ತೆ" ಅಭಿವೃದ್ಧಿ, ಕೊಳಚೆ ಪ್ರದೇಶ ಅಭಿವೃದ್ಧಿ ಅಗ್ನಿಶಾಮಕ ಸೇವೆ, 
ಕಾಮಗಾರಿಗಳು ಪ್ರವಾಸೋದ್ಯಮ ಅಭಿವೃದ್ಧಿ ಮತ್ತು ಕೆರೆ ಅಭಿವೃದ್ದಿಯಂತಹ ಯೋಜನೆಯನ್ನು 
ಯಾವುವು; ಹಮ್ಮಿಕೊಳ್ಳಲಾಗಿದೆ. ಈ ಯೋಜನೆಯಡಿ ಒಟ್ಟು 130 ಪ್ಯಾಕೇಜುಗಳನ್ನು ಕೈಗತ್ತಿಕೊಳ್ಳಲಾಗಿದ್ದು; 
ಗ ಈ | ಬೂದರಿಡಿ 119 ಗುತ್ತಿಗೆಗಳು ಪೂರ್ಣಗೊಂಡಿದೆ. ಉಳಿದ 9 ಗುತ್ತಿಗೆಗಳು ಅನುಷ್ಠಾನದ ವಿವಧ 
ಅಭವೃದ್ಧಿ ಹಂತದಲ್ಲಿದೆ. 2 ಕಾಮಗಾರಿ ಮೊಟಕುಗೊಳಿಸಿ ಗುತ್ತಿಗೆಯನ್ನು ರದ್ದುಪಡಿಸಿದೆ. 
ಕಾಮಗಾರಿಗಳಿಗಾಗಿ 
ಎಷ್ಟು ಮೊತ್ತವನ್ನು ಏಷ್ಯನ್‌ ಅಭಿವೃದ್ಧಿ ಬ್ಯಾಂಕ್‌ ಮತ್ತು ಅಮೃಶ್‌ ನೆರವಿನ ಕರ್ನಾಟಕ ಸಮಗ್ರ ನಗರ ನೀರು 
ವೆಚ್ಚ, ನಿರ್ವಹಣಾ ಕಾರ್ಯಕ್ರಮದಡಿ (ಕ್ಟಿಮಿಪ್‌ - ಜಲಸಿರಿ) 
ಮಾಡಲಾಗಿದೆ: |, ಕ್ಷಯುಖಡಿಎಫ್‌ಸಿ ವತಿಯಿಂದ ಏಷ್ಯನ್‌ ಅಭಿವೃದ್ಧಿ ಬ್ಯಾಂಕ್‌ ಮತ್ತು ಅಮೃತ್‌ ನೆರವಿನ 
(ಸಬಾರೂ ಕರ್ನಾಟಕ ಸಮಗ್ರ ನಗರ ನೀರು ನಿರ್ವಹಣಾ ಕಾರ್ಯಕ್ರಮದಡಿ (ಕ್ಷಿಮಿಪ್‌ - ಜಲಸಿರಿ) 
ವಿವರ ರಾಜ್ಯದ ಆಯ್ದ ಎಂಟು (8) ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಒಳಚರಂಡಿ/ುಡಿಯುವ ನೀರು" 
ನೀಡುವುದು) 


ಸರಬರಾಜು ಕಾಮಗಾರಿಗಳನ್ನು ಅನುಷ್ಟಾನಗೊಳಿಸಲಾಗುತ್ತಿದೆ. 


* ಕಿಮಿಪ್‌ iE 2 ಟ್ರಾಂಚ್‌ಗಳಾಗಿ ವಿಂಗಡಿಸಲಾಗಿದ್ದು, ಟ್ರಾಂಚ್‌-1 (ದಾವಣಗೆರೆ) 


ನಾಲ್ಲು (4) ನಗರ ಸ್ಥಳೀಯ ಸಂಸ್ಥೆಗಳಾದ ದಾವಣಗೆರೆ, ಹರಿಹರ, ರಾಣೆಬೆನ್ನೂರು ಮತ್ತು 
ಬ್ಯಾಡಗಿ SACRA ಒಳಗೊಂಡಿರುತ್ತದೆ. 
ರ ನಾಲು (4) ನಗರ 


{ 
{ 
ಮತು ಸಿನಾ ನಗಣ 
ತ್ತು ಲಬಿಂಯಿರಿ ಬಗ 


ಕೈಮಿಪ್‌ ಯೋಜನೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ 


ವೆಚ್ಚ ಮಾಡಲಾದ ಜಿಲ್ಲಾವಾರು ವಿವರಗಳನ್ನು ಅನುಬಂಧ-2 ರಲ್ಲಿ ನೀಡಲಾಗಿದೆ. 


[5 


(au 


ಸಂ. 


ಪ್ರಶ್ನೆಗಳು 


ಉತ್ತರ ' 


ವಿಶ್ವಬ್ಯಾಂಕ್‌ ನೆರವಿನ - ಕರ್ನಾಟಕ ನಗರ ನೀರು ಸರಬರಾಜು ಆಧುನೀಕರಣ ಯೋಜನೆ 


(ಕೆಯುಡಬ್ಲ್ಯೂಎಸ್‌ಎಂಪಿ] 


ವಿಶ್ವಬ್ಯಾಂಕ್‌ ನೆರವಿನ ಕರ್ನಾಟಿಕ ನಗರ ನೀರು ಸರಬರಾಜು ಆಧುನೀಕರಣ 
ಯೋಜನೆ - (ಕಯುಡಬ್ಲ್ಯೂಎಸ್‌ಎಂ೦ಪಿ) ಯಲ್ಲಿ ಬೆಳಗಾವಿ, ಕಲಬುರಗಿ ಮತ್ತು 
ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆಗಳ ವ್ಯಾಪ್ತಿ ಪ್ರದೇಶಗಳಿಗೆ ವಿನ್ಯಾಸ- 
ನಿರ್ಮಾಣ-  ಕಾರ್ಯಾಚರಣೆ- ವರ್ಗಾವಣೆ (೦807 ಮಾದರಿಯಲ್ಲಿ 
ಪರಿಣಾಮಕಾರಿ ವೆಚ್ಚೆದೊಳಗೆ ನಿರಂತರ (247 ಒತ್ತಡ ಸಹಿತ ನೀರು ಸರಬರಾಜು 
ವ್ಯವಸ್ಥೆಯ ಸುಸ್ಮಿರ ಉನ್ನತ್ತೀಕರಣ ಯೋಜನೆಯನ್ನು ಅನುಷ್ಠಾನಗೊಳಿಸಲು 
ಮೆ|| ಎಲ್‌ & ಟಿ ಲಿಮಿಟೆಡ್‌, ಚೆನೈ ರವರಿಗೆ ಜೂನ್‌ 2020 ರಲ್ಲಿ ಕಾರ್ಯಾದೇಶ 
ನೀಡಲಾಗಿರುತ್ತದೆ. 


ಸದರಿ ಯೋಜನೆಯನ್ನು ವಿಶ್ವಬ್ಯಾಂಕ್‌ ನೆರವಿನೊಂದಿಗೆ 
ಅನುಷ್ಠಾನಗೊಳಿಸಲಾಗುತ್ತಿದ್ದು, ವಿಶ್ವ ಬ್ಯಾಂಕಿನ ನೆರವು ಶೇ. 67% ರಷ್ಟು (ರೂ. 
1209.00 ಕೋಟಿ) ಇರುತ್ತದೆ. ರಾಜ್ಯ ಸರ್ಕಾರದ ಪಾಲು ಶೇ7 % ಹಾಗೂ ನಗರ 
ಸ್ಥಳೀಯ ಸಂಸ್ಥೆಗಳ ಪಾಲು ಶೇ 26% ರಾಗಿರುತ್ತದೆ. 


ಕಾಮಗಾರಿಯ ವಿನ್ಯಾಸ ಮತ್ತು ಅನುಷ್ಠಾನ ಅವಧಿ ಐದು ವರ್ಷವಾಗಿದ್ದು, 
ನಂತರದ 7 ವರ್ಷಗಳ ಅವಧಿಯ ಕಾರ್ಯಾಚರಣೆ ಹಾಗೂ ನಿರ್ವಹಣೆ (ಒಟ್ಟು 12 
ವರ್ಷಗಳು) ಯ ಜವಾಬ್ದಾರಿಯನ್ನು ವಿನ್ಯಾಸ-ನಿರ್ಮಾಣ- ಕಾರ್ಯಾಚರಣೆ- 
ವರ್ಗಾವಣೆ (೧807 ಗುತ್ತಿಗೆದಾರರು ನಿರ್ವಹಿಸಬೇಕಿರುತ್ತದೆ. 


ಹುಬಳ್ಳಿ ಧಾರವಾಡ ನಗರದಲ್ಲಿ ಯೋಜನೆಯ ಗುತ್ತಿಗೆ ಮೊತ್ತ ರೂ. 1206.97 
ಕೋಟಿಗಳಾಗಿದ್ದ, ಹುಬ್ಬಳ್ಳಿ-ಧಾರವಾಡ ನಗರದ ಭಾಗಶಃ ಪ್ರದೇಶಗಳನ್ನು 
ದಿನಾ೦ಕ: 15.11.2021 ರಂದು ಯೋಜನಾ ನಿಯಮಾನುಸಾರ ಹಾಲಿ ವೀರು 
ಸರಬರಾಜು ವ್ಯವಸ್ಥೆಯನ್ನು : ಹಸ್ತಾಂತರಿಸಲಾಗಿದ್ದ, ಉಳಿದ ಪ್ರದೇಶಗಳ 
ಹಸ್ತಾಂತರ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. 18.60 ಕ.ಮೀೀ ಕಚ್ಹಾ ವೀರಿನ ಮತ್ತು 
ಶುದ್ದ ನೀರಿನ ಪೈಪ್‌ಲೈನ್‌ ಅಳವಡಿಸಲಾಗಿದ್ದು, ನೀರು ಶುದ್ದೀಕರಣ ಘಟಕಗಳು, 
ನೆಲ/ಮೇಬ್ಧಟ್ಟಿದ ನೀರು ಸಂಗ್ರಹಗಾರಗಳ ವನಿರ್ಮಾಣ ಕಾರ್ಯಗಳು 
ಪುಗತಿಯಲ್ಲಿರುತ್ತವೆ. 


ಬೆಳಗಾವಿ ನಗರದಲ್ಲಿ ಯೋಜನೆಯ ಗುತ್ತಿಗೆ ಮೊತ್ತ ರೂ.804.13 ಕೋಟಿಗಳಾಗಿದ್ದು, 
ಗುತ್ತಿಗೆದಾರರಾದ ಮೆ। ಎಲ್‌&೩ಟೆ ರವರಿಗೆ ದಿನಾಂಕ: 25.06.2021 ರಂದು 
ಯೋಜನಾ ನಿಯಮಾಸುಸಾರ ಹಾಲಿ ನೀರು ಸರಬರಾಜು ವ್ಯವಸ್ನೆಯನ್ನು 
ಹಸ್ತಾಂತರಿಸಲಾಗಿದೆ. 1633 ಕಮೀ ಕಚ್ಚಾ ನೀರಿನ ಮತ್ತು ಶುದ್ಧ ವೀದಿನ 
ಪೈಪ್‌ಲೈನ್‌ ಅಳವಡಿಸಲಾಗಿದ್ದು, ನೀರು ಶುದ್ದೀಕರಣ ಘಟಿಕಗಳ್ಲು, 
ನೆಲ/ಮೇವಬ್ಧಟ್ಟಿದ ಬೀರು ಸಂಗ್ರಹಗಾರಗಳ ನಿರ್ಮಾಣ ಕಾರ್ಯಗಳು 
ಪ್ರುಗತಿಯಲ್ಲಿರುತ್ತವೆ. 


ಕಲಬುರಗಿ ನಗರಗದಲ್ಲಿ ಯೋಜನೆಯ ಗುತ್ತಿಗೆ ಮೊತ್ತ ರೂ. 837% 
ಕೋಟಿಗಳಾಗಿದ್ದು ಹಾಲಿ ವಿರ್ವಹಿಸುತಿರುವ ಸಂಪೂರ್ಣ ನೀರು ಸರಬರಾಜು 
ವ್ಯವಸ್ಥೆಯನ್ನು ಕೆಯುಬ್ಲ್ಬ್ಯ್ಯೂಬಸ್‌&ಡಿಬಿ ವತಿಯಿಂದ ಹಿಂಪಡೆದು ಸಂಬಸAಿಧಪಟ್ಟ 
ಮಹಾನಗರ ಪಾಲಿಕೆಗಳ ಮುಖಾಂತರ ಗುತ್ತಿಗೆದಾರರಾದ ಮೆ। ಎಲ್‌&ಟಿ ರವರಿಗೆ 
ಕ್ರಮವಾಗಿ ದಿನಾಂಕ: 08.07.2021 ರಂದು ಹಸ್ತಾಂತರಿಸಲಾಗಿದೆ. ಸರ್ವೆ 
ಕಾರ್ಯಗಳು ಮುಕ್ತಾಯಗೊಂಡಿದ್ದು, ಯೋಜನೆಯ ವಿನ್ಯಾಸ ಪ್ರಗತಿಯಲ್ಲಿರುತ್ತದೆ. 


(a 


ಸಂ. 


ಪ್ರಶ್ನೆಗಳು 


ಉತ್ತರ 


ಸದರಿ ಯೋಜನಾ ವ್ಯಾಪ್ತಿಯ.3 ಪಟ್ಟಣಗಳಿಗೆ ಕಳೆದ ಮೂರು ವರ್ಷದಲ್ಲಿ, 2019- 


20ನೇ ಸಾಲಿನಿಂದ 2021-22 ಸಾಲಿನವರೆಗೆ ಒಟ್ಟು 446.78 ಕೋಟಿ ರೂ ಗಳ 
ಅನುದಾನ ರಾಜ್ಯಸರ್ಕಾರ ಬಿಡುಗಡೆ ಮಾಡಿದ್ದು. ಈ ಪೈಕಿ 361.84 ಕೋಟಿ ರೂ 
ಗಳು ಈವರೆಗೆ ವೆಚ್ಚವಾಗಿರುತ್ತದೆ. 


ಸದರಿ ಯೋಜನೆಯು ಜೂನ್‌-2020ರ೦ಂದು ಪ್ರಾರಂಭವಾಗಿದ್ದು, ಗುತ್ತಿಗೆ 
ಅವಧಿಯು 12 ವರ್ಷಗಳಾಗಿದ್ದು, 2032ಕ್ಕೆ ಅಂತಿಮಗೊಳ್ಳಲಿದೆ. 


ಕರ್ನಾಟಕ ಪೌರ ಸುಧಾರಣ ಯೋಜನೆಯ (ಕೆಎಮ್‌ಆರ್‌ಪ) 


ಕಳೆದ ಮೂರು ವರ್ಷಗಳಲ್ಲಿ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಅಭಿವೃದ್ದಿ ಹಣಕಾಸು | 


ಸಂಸ್ಥೆ (ಕೆಯುಐಡಿಎಫ್‌ಸಿ) ವತಿಯಿಂದ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಮುಂದುವರೆದ 
ಕೆಎಂಆರ್‌ಪಿ ಯೋಜನೆಯಡಿ ತಿಪಟೂರು ನಗರದ ಹಂತ-2 ರ ಒಳಚರಂಡಿ ಕಾಮಗಾರಿಯನ್ನು 
(ರೂ.25 ಕೋಟಿ) ಹಾಗೂ ಕೊಳ್ಳೇಗಾಲ ನಗರದಲ್ಲಿ 24/7 ನಿರಂತರ ನೀರು ಸರಬರಾಜು 
ಯೋಜನೆಯನ್ನು (ರೂ.54 ಕೋಟ) ಮೊತ್ತದಲ್ಲಿ ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರದಿಂದ 
ಅನುಮೋದನೆ ನೀಡಲಾಗಿರುತ್ತದೆ. ಕಾಮಗಾರಿಯ ವಿವರ ಈ ಕೆಳಕಂಡಂತಿವೆ: 


ಕ್ರ. ಯೋಜನಾ | ಕೈಗೊಂಡ 1 
| ಜಿಲ್ಲಾ ಹೆಸರು 6 ಪ್ರಸ್ತುತ/ಷರಾ 
ಸ. ಪಟ್ಟಣ ಕಾಮಗಾರಿ 
ಕಾಮಗಾರಿಯನ್ನು ರೂ.24.15 
| ಹಂತ-2ರ | ಕೋಟಿ ಮೊತ್ತಕ್ಕೆ ಗುತ್ತಿಗೆ ನೀಡಿದ್ದು, 
; | ತುಮಕೂರು ತಿಪಟೂರು | ಒಳಚರಂಡಿ | ರೂ 23.61 ಕೋಟಿ 
ಯೋಜನ 1 ವೆಚ್ಚವಾಗಿರುತ್ತದೆ. ಕಾಮಗಾರಿಯು 
ದಿನಾ೦ಕ:31.03.2021 ರಂದು 
ಪೂರ್ಣಗೊಂಡಿರುತ್ತದೆ 
2 ಯೋಜನೆಯ ಗುತ್ತಿಗೆ ಮೊತ್ತ ₹5 ಕ1 
ಕೋಟಿ ಮೊತ್ತಕ್ಕೆ (ಸ್ಥಳೀಯ ಸಂಸ್ಥೆಯ 
ಮೂಲಕ 5 ವರ್ಷಗಳ 
ನಿರಂತರ | ಕಾರ್ಯಾಚರಣೆ ಮತ್ತು ನಿರ್ವಹಣೆಗೆ 
KN ನೀರು ರೂ.10.85 ಕೋಟಿ ಒಳಗೊಂಡು) 
ಚಾಮರಾಜನಗರ | ಕೊಳ್ಳೇಗಾಲ | ರಾಜು | ದಿನಾಂಕ: 2542019 ರಂದು 
ಕಾಮಗಾರಿ ಗತಿಗೆ ನೀಡಲಾಗಿದ್ದು, ಪುಸ್ತುತ 
ಕಾಮಗಾರಿಯು ಪ್ರಗತಿಯಲ್ಲಿದೆ ಹಾಗೂ 
ದಿನಾಂಕ: 31.05.2022 ರೊಳಗೆ 
ಕಾಮಗಾರಿಗಳ ನಿರ್ಮಾಣ ಕಾರ್ಯ | 
ಪೂರ್ಣಗೊಳ್ಳುವ ನಿರೀಕ್ಷೆಯಿದೆ. 


PO PR 


3 ಪ್ರಶ್ನೆಗಳು ಉತ್ತರ 
9 ಪಟ್ಟಣಗಳ ನೀರು ಸರಬರಾಜು ಯೋಜನೆ 
ಕರ್ನಾಟಕ ಸರ್ಕಾರವು ಪರಿಷ್ಠತ ಸರ್ಕಾರಿ ಆದೇಶ ಸಂಖ್ಯೆ : ನಅಐ 14 ಪಿಆರ್‌ಜೆ 
2012, ಬೆಂಗಳೂರು, ದಿನಾಂಕ 15.12.2017 ರಲ್ಲಿ 9 ಪಟ್ಟಣಗಳಿಗೆ ರೂ.205.87 
ಕೋಟಿ ಅಂದಾಜು ವೆಚ್ಚದಲ್ಲಿ ನೀರು ಸರಬರಾಜು ಯೋಜನೆ ಅನುಷ್ಠಾನಕ್ಕೆ ಮಂರಜೂರಾತಿ 
ನೀಡಿದೆ. 
ನೀರು ಸರಬರಾಜು ಉನ್ನತೀಕರಣ ಯೋಜನೆಯ ಕಾಮಗಾರಿಯನ್ನು ಕರ್ನಾಟಕ ಸರ್ಕಾರದ 
ಶೇ. 50ರಷ್ಟು ಅನುದಾನ ಮತ್ತು ಶೇ. 50ರಷ್ಟು ಮಾರುಕಟ್ಟೆ ಸಾಲದಿಂದ 
ಅನುಷ್ಠಾನಗೊಳಿಸಲಾಗುತ್ತಿದೆ. 
|| ಕೆಯುಖಡಿಎಫ್‌ಸಿಯು 9 ಪಟ್ಟಣಗಳ ಯೋಜನೆಯಡಿಯಲ್ಲಿ ಕಳೆದ 3 ವರ್ಷಗಳಲ್ಲಿ 
ಹಾಲಿ ಇರುವ ಕುಡಿಯುವ ನೀರಿನ ಯೋಜನೆಯ ಉನ್ನತೀಕರಣ ಕಾಮಗಾರಿಯನ್ನು 
ಮುಲ್ಕಿ ' ಕಂಪ್ಲಿ, ತೆಕ್ಕಲಕೋಟೆ, ಕೊಟ್ಟೂರು, ಮಹಾಲಿಂಗಪುರ, ತೇರೆದಾಳ, ಮುದಗಲ್‌, 
ಮುಂಡರಗಿ ಮತ್ತು ಕೆ.ಆರ್‌ ಪೇಟೆ ಪಟ್ಟಣಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. 
ಕೆಳೆದ' 3 ವರ್ಷಗಳಲ್ಲಿ ವೆಚ್ಚ ಮಾಡಲಾದ ಜಿಲ್ಲಾವಾರು ವಿವರಗಳನ್ನು ಅನುಬಂಧ-3 ದಲ್ಲಿ 
ಲಗತ್ತಿಸಿದೆ. 
ಆ) |ಈ ಕರ್ನಾಟಕ ಪೌರ ಸುಧಾರಣ ಯೋಜನೆಯ (ಕೆಎಮ್‌ಆರ್‌ಪಿ) 
ಯೋಜನೆಯಡಿ 
ಪ್ರಸಕ್ಷ ಸಾಲಿನಲ್ಲಿ | ಪ್ರಸಕ್ತ ಸಾಲಿನಲ್ಲಿ ಕೊಳ್ಳೇಗಾಲ ನಗರದಲ್ಲಿ ಕಾಮಗಾರಿಯ ಅನುಷ್ಠಾನ ಮುಂದುವರೆದಿದ್ದು, 
ಯಾವ ಯಾವ | ಕಾಮಗಾರಿಯ ಪ್ರಗತಿ ವಿವರ ಈ ಕೆಳಕಂಡಂತಿದೆ: 
ಕಾಮಗಾರಿಗಳನ್ನು ಆರ್ಕ 
ಕಗತ್ತಿಕೊಳ್ಳಲಾಗಿದ; ಭಾತಿಕ (ರೂ.ಕೋಟಿಗಳಲ್ಲಿ) ಪ್ರಸ್ತುತ 
ಅವು ಎ ಪಸ್ತುತ ೫ರ ಪತ ಸಕ ಗತ 
ಹಂತದಲಿದೆ? ನೆಟ್‌ವರ್ಕ ಜಾಲ-|189 ನಿರ್ಮಣಕ್ಕಾಗಿ ಸದರಿ ಕಾಮಗಾರಿಯು 
§ 205 ಕಿಮಿ ಕಿಮಿ ರೂ.55.06 ಪೂರ್ಣಗೊಂಡ ನಂತರ 
ಗೃಹ ಸಂಪರ್ಕಗಳು- | 11900 (ಸ್ಥಳೀಯ 5 ವರ್ಷಗಳ 
16000 (ಸಂಖ್ಯೆ) |ನಂ. ಸಂಸ್ಥೆಯ ಕಾರ್ಯಾಚರಣೆ ಮತ್ತು 
ಒಹೆಚ್‌ಟ್‌5 'ನಂ- ಮೂಲಕ 6 ನಿರ್ವಹಣೆಯನ್ನು 
7.508.ಲ ವರ್ಷಗಳ 35.01 ನಗರಸಭೆ ವತಿಯಿಂದ 
ಪಂಪ್‌ಹೌಸ್‌- 1 ಕಾರ್ಯಾಚರಣೆ ನೀರಿನ ಕರ ಸಂಗಹಣೆ 
(ಸಂಖ್ಯೆ) ಪ್ರಗತಿಯಲ್ಲಿ | ಮತ್ತು ಮೂಲಕ ಕೈಗೊಳ್ಳುವ ಗುರಿ 
ರುತ್ತವೆ ನಿರ್ವಹಣೆಗೆ ಹೊಂದಿದೆ 
ಪಂಪಗಳ ಬದಲಿ W 
ಜೋಡಣೆ/ರಿಪೇರ್‌- ರೂ-1085 
ಕೋಟಿ 
4 (ಸಂಖ್ಯೆ) ಹೊರತುಪಡಿಸಿ) 


ಪ್ರಶ್ನೆಗಳು 


ಉತ್ತರ 


ಚಿಕ 


ದಾವಣಗೆರೆ 
ಜಿಲ್ಲೆಯ 
ಜಗಳೂರು 
ತಾಲೂಕಿನಲ್ಲಿ 
ಕೈಗೊಂಡ 


ಕಾಮಗಾರಿಗಳು 


ಯಾವುವು? 


ಕೆಯುಖಡಿಎಫ್‌ಸಿ ಯೋಜನೆಗಳ ವತಿಯಿಂದ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ 


ಯಾವುದೇ ಕಾಮಗಾರಿಯನ್ನು ಕೈಗೊಂಡಿರುವುದಿಲ್ಲ. 


ಕಡತ ಸಂಖ್ಯೆಃ ನಅಇ 86 ಪಿ.ಆರ್‌.ಜೆ 2೦2೧ 


್‌ pe 


(ವ ಬಸವರಾಜ) 
ನಗರಾಚವೃದ್ಧಿ ಸಚಿವರು 


| 
4 
i 


ಅವೆ ಷಶಿನೆ ಪೆ 
ವಿಧಾನ ಪರಿಷಪತ್ತಿನೆ ಪ್ರಶ್ನೆ 


ಸಂಖ್ಯೆ 636 (706) ಅನುಬಂಧ -1 


pl 


ದಿ ಬ್ಲಾಂಕ್‌ ನೆರವಿನ “ಉತ್ತರ ಕರ್ನಾಟಕ ನಗರ ವಲಯ ಬಂಡವಾಳೆ ಹೂಡಿಕಾ ಕಾರ್ಯಕ್ರಮ” ದಡಿ ಕೈಗೊಂಡಿರುವ ಕಾಮಗಾರಿಗಳ ವಿವರ. 


R] ಲ i 
ಪರಿಷ್ನತ ಗುತಿಗೆ ಖರ್ಚು (ರೂ. ಕೋಟ) 
ಕ್ರ ಸಗರ ಸ್ಥಳೀಯ | \ ಸ ಮ K 
3 ಜಿಲ್ಲೆ 5 ಕಾಮಗಾರಿ ಹೆಸರು ಮೊತ್ತ ಗುತ್ತಿಗೆದಾರರ ಹೆಸರು ಷರ 
[3 i (ರೂ.ಕೋಟಿ) 2019-20 2020-21 2021-22 
7ರ ಹಾಪೇರಿ 1806 |ಮೆ/ಗಾರು ರಾಘಷೇಂತ್ರ] 07 0.43 07 [ಕಾಮಗಾರಿ ಪೊರ್ಣಗೊಂಡಿದ್ದು. 
|ಡೋಷನಿವಾರಣಾ ಅವಧಿಯಲ್ಲಿರುತ್ತದೆ. 
ಕೆಲವು ಕೊಳವೆ ಸಂಪರ್ಕ ಹಾಗು 
" i ಎಸ್‌.ಟೆ.ಪಿ ಘಟಕದಲ್ಲಿ ಬಾರಿ 
KR | ಮಳೆಯಿಂದ ಹಾನಿಗೊಳಗಾಗಿರುವ 
| ದುರಸ್ತಿ ಸರಿಪಡಿಸುವ: ಕಾಮಗಾರಿ ಬಾಕಿ 
ಇರುತ್ತದೆ 
| 
| 
| | _ 3 
2 ಹಾಪೇರಿ 3807 ಮ/ಗವಸ್‌ಪನಿಂವರ್‌ 385 144 0 
(ಪ್ಯಾಕೇಜು-04ಹೆಜ್‌ವಆರ್‌01) ಇನ್‌ ಫ್ರಾಸ್ಟಕ್ಷಲ್ಸ್‌ ಪ್ರೈ.ಲಿ ‘ : 

[3am ನೀರು ಸರಬರಾಯಿ, ವ್ಯವಸ್ಥೆ ಸುಧಾರಣೆ ಕಾಮಗಾರಿ 587 ಮೆ/ಗಲರ್‌ ಹಕಿಪೊದು 0.63 0.41 [) ಕಾಮಗಾರಿ ಪೌೊರ್ಣಸೊಂಔಡೆ. 
ಮತ್ತು ಸಂಬಂಧಿತ "ಕಾಮಗಾರಿಗಳು - ಉಳಿಕೆ 
ಕಾಮಗಾರಿಗಳು (ಪ್ಯಾಕೇಜು-02ಎನ್‌ಏವನ್‌01ಎ). 

4 ನಿಪ್ಪಾಣಿ 77 ನರಕ ನಡ ಸರದಾರ 7487 ವಗಷೈನ್‌ ಇರಗಾಷನ್‌ 7 I TET 
(ಪ್ಯಾಕೇಯು-ಗಿತಿಎನ್ಸ್‌ಪಿಎನ್‌01) ಪೈಲಿ ಪೂರ್ಣಗೊಂಡಿದ್ದು, ಕಾರ್ಯಚರಣೆ 

‘ i ಮತ್ತು ನಿರ್ವಹಣೆ ಹಂತದಲ್ಲಿದೆ. 
5|ಬಾಗಲಕೋಚಿ ರಬಕವಿ” ಒಳೆಚೆರಂಡ`ಚಾಲ ಮತ್ತು ಎಫ್‌.ವಿ.ಎಲ್‌ 4350 Sone Of | [NS ಕಾಮಗಾರಿ ಪೊರ್ಣೊಂಡಿಡೆ 
ಬನಹಟ್ಟಿ ಮಾದರಿಯ 9.2 ಎಂ.ಎಲ್‌.ಡಿ ಎಸ್‌.ಟಿ.ಪಿ (ಜೆವಿ) ಒಳಚರಂಡಿ ಮನೆ ಸಂಪರ್ಕವನ್ನು 
ನಿರ್ಮಾಣ (ಪ್ಯಾಕೇಜು-02ಆರ್‌ಬಿ 2). ನಗರಸಭೆವತಿಯಿಂದ 
| ಕೈಗೊಂಡಿರುತ್ತಾರೆ. 

(| ನಳಕಲ್‌ ಎಫ್‌.ಎ.ಎಿಲ್‌' ಮಾದರ ₹ಎರ.ಎಲ್‌ಔ ಎಸ್‌ಟ3 SSE 122 773 12 [ಕಾಮಗಾರಿ ಷನರ್ಣಗೊಂಡಿಡ್ದಾ 
ನಿರ್ಮಾಣ ಹಾಗೂ; ಒಳಚರಂಡಿ ಜಾಲದ ಉಳಿ ಎನ್ವಿರಾನ್‌ ಮೆಂಟಲ್‌ ಪ್ರಾಯೋಗಿಕ ಚಾಲನೆಯಲ್ಲಿದೆ. 
ಕಾಮಗಾರಿಗಳು (ಪ್ಯಾಕೇಜು-02ಐಎಲ್‌ಕೆ02) ಇಂಜಿನೀಯರ್ಸ್‌ 

1 ಲಿಮಿಟೆಡ್‌. 


Page 1 ofz 


f 


NS ್ಯ - ಸಜ - ಪರಿಷ್ಣತ ಗುತ್ತಿಗೆ ¥ ಖರ್ಚು (ರೂ.ನೋಟು) N p A 
5 ನಗದ ಸ್ಕೀ ಕಾಮಗಾರಿ ಹೆಸರು ಮೊತ್ತ ಗುತ್ತಿಗೆದಾರರ ಹೆಸರು —— ಷರ 
(9) $ | 
ನಲ ಣ್ಯ (ರೂ.ಕೋಟಿ) 2019-20 | 2020-21 | 2021-22 
Sel be fe i Ks 
24X7 ನಿರಂತರ ನೀರು ಸರಬರಾಜು ಕಾಮಗಾರಿ $5.16 |ಮ//ಎಸ್‌ಪಿಬಂಎಲ್‌ 8.44 NE 399 [ಕಾಮಗಾರಿ ಪ್ರಗತಿಯಲ್ಲಿದೆ. 
(ಪ್ಯಾಕೇಜು-04ಜಿಡಿಜಿ01) i 
H » 
ಯಾದನೇರ್‌154%7 ನರಂತರ ನೀರು ಸರಬರಾಜು ಕಾಮಗಾರಿ 15.5 785 ₹21 0.73. [ಕಾಮಗಾರಿ ಜ್ರೆಗತಿಯಕ್ಷಡೆ ; 
(ಪ್ಯಾಕೇಜು-04ವೈಜಿಆರ್‌01). | 
ಬಳ್ಳಾರಿ 24x7 ನಿರಂತರ ನೀರು ಸರಬರಾಜು ಕಾಮಗಾರಿ 745 208 26 |, 108 [ಕಾಮಗಾರಿ ಪ್ರಗತಿಯಲ್ಲಿದೆ 
(ಪ್ಯಾಕೇಜು-04ಬಿವಲ್‌ವೈ೧1). | 
ಹೊಸಪೇಟೆ 13.97 EATS ೧49 0.5 [ಕಾಮಗಾರಿ ಪ್ರಗತಿಯಲ್ಲಿಡೆ. & 
ಹೊಸಪೇಟೆ 4% ನಿರಂತರ ನೀರು ಸರಬರಾಜು ಕಾಮಗಾರಿ SEI ಎಸ್‌ ಪವಿರಎಲ್‌ 353 194 102 ಕಾಮಗಾರಿ `ಪೆಗತಯಲ್ಲಿಡೆ 
(ಪ್ಯಾಕೇಜು-04ಹೆಜ್‌ಪಿಟ) ಇನ್‌ ಫ್ರಾಸ್ಟಕ್ಷರ್ಸ್‌ ಪ್ರೈ.ಲಿ. 
ರಾಯಚೊರು [24x7 ವಿರಂತರ ನೀರು ಸರಬರಾಜು ಕಾಮಗಾರಿ ೪734 ಮೆ/ಎಸ್‌ಪವರವರ್‌ 2.61 1.89 PASTS ಪ್ರಗತಿಯಲ್ಲಿದೆ 
(ಪ್ಯಾಕೇಜು-04೮ರ್‌ಸಿಆರ್‌01) K | ಇನ್‌ಫ್ರಾಸ್ಟಕ್ಟರ್ಸ್‌ ಪ್ರೈಲಿ. 
ಸಿಂಧೆನೊಡಿ" 74%] ನಿರಂತರ ನೀರು ಸರಬರಾಜು ಕಾಮಗಾರಿ 9400 ಮೆಸ್‌ ಹಿವಿಂಎರ್‌ § 63 386 451 ಕಾಮಗಾರಿ ಪ್ರಗತಿಯಕ್ತದ” 
(04ಎಸ್‌ಎಪ್‌ಡಿಂ1) : - ಇನ್‌ವ್ರಾಸ್ತಕ್ಸರ್‌ ಪ್ರೈ.ಲಿ. 
ಸಿಂದನೌರು |ಬಳಚರಂಡ ವ್ಯವಸ್ಥೆ ಹಾಗಾ`ಎಸ್‌ಟಿ.ಪ'`ನಿರ್ಮಾಣ 6125 ಮೌಗಯಮಿತಿಎಲ್‌ ೪33 266 145" ಕಾಮಗಾರಿ ಪ್ರಗತಿಯೆಲ್ತದೆ. 
(ಪ್ಯಾಕೇಜು-0ಎಸ್‌ಎನ್‌ಡಿಂ2) . ಇಂಜಿನೀಯರ್‌ 
ಲಿಮಿಟೆಡ್‌. 
i 
I 
ಕಾರ್ಯ ವ್ಯವಸ್ಥಾಪಕ ? 
ಹ&- (ಎನ್‌ಕೆಯು.ಎಸ್‌.ಐ.ಪಿ 
ih 
[§ x" 


Page 2 of 2 


ಅನುಬಂಧ- 
ರ | 
ಕಸಂ7ತಲ್ಪಿ ನೆಗರ/ಪಟ್ಟಣ ನವಮಗಾಕಹ ಸರು ಗುತ್ತಿಗೆಯ ಮೊತ್ತ T - ಮುಕ್ತಾಯ ಭೌತ ಪ್ರಗತಿ ಆಧಿಕ ಪ್ರಗತಿ 
(ಟೋಟಿಗಳಲ್ಲ) | ಪ್ರಾರಂಭ ದಿನಾಂಕ ದಿನಾಂಕ (ಕೋಟಿಗಳಲ್ಲಿ) 
7 ದಾವಣಗೆರೆ ದಾವಣಗೆರೆ 747 ನೀರು ಸರಬರಾಜು 47719 18.05.2018 31.01.2023 71.90% 296.56 
: ಕಾಮಗಾರಿ 
¥) ಹಾವೇರಿ ರಾಣೆಜಚೆನ್ನಾರು ಗಂಗಾಜಲ' ಡೊಡ್ಡಕರೆಯ 2783 0508.20 28.02.2023 NCTE 24.25 
‘ « ಪುನರುಜ್ಜೀವನ ಕಾಮಗಾರಿ 
ಟ್ರಾಂಚ್‌-2 
ಕ ಗುತಿಗೆಯ ಮೊತ ಮುಕಾಯ ಆರ್ಥಿಕ ಪ್ರಗತ(ವೆಚ) 
ಮ್‌ ಜಿಲ್ಲೆ ನಗರ/ಪ್ನಣ ಕಾಮಗಾರಿಯ ಹೆಸರು ಮ್‌ > | ಪ್ರಾರಂಭ ದಿನಾಂಕ ky ತಿಕ ಪ್ರಗತಿ ಸ ಈ 
ಸಂ ನ | ನಗರ/ಪಟ್ಟ ಸ (ಟೋಟಗಳಲ್ಲಿ) | ಭ ದಿನಾ ದಿನಾಂಕ ಭೌತಿಕ ಪ್ರಗ (ಟೋಟಿಗಳಲ್ಲಿ) 
ಈ 7 ಉಡುಪ ಉಡುಪಿ 24x7 ಕುಡಿಯುವ ನೀರು ಸರಬರಾಜು ACS TSE: 10.10.2022 45 80% | RE MERR 
ಕಾಮಗಾರಿ | 
3 ಸಗಟು ನೀರು ಸರಬರಾಜು ಸುಧಾರಣಾ 17.89 23.08.2019 1 22.05.7022 60.85% 75.79 
ಕಾಮಗಾರಿ (ಪರಾಹಿ) 
3 45 MLD ನೀರು ಶುದೀಕರಣ ಪಟಕ 5೦.80 31.05.2021 30.05.2023 pile test 6.11 
NX ್ಥ 
ಉಡುಪಿ ನಿರ್ಮಾಣ | ಪ್ರಕ್ರಿಯೆಯು | 
ಪ್ರಗತಿಯಲ್ಲಿರುತ್ತದೆ. 
3 ಡ್‌ ಪುತ್ತೊರು 24%7 ಕುಡಿಯುವ ನೀರು ಸರಬರಾಜು . 76.12 1612018 10.06.2022 520% 4324 
ಕನ್ನಡ ಕಾಮಗಾರಿ 
_ l f 
3 247 ಕುಡಿಯುವ ನೀಮ ಸರಬರಾಮ 585530 24.12.2019 24082023 22.45% 136.7 
| ಕುಮಗಾರಿ 
"$ ಹಾಲಿ ಒಳಚರಂಡಿ ಪರನಿಂಗ್‌ ಷ್ಲುನ್‌ 4.56 06.06.2018 2707202 100% $758 
ಪೈಪಲೈನ್‌ ಬದಲಿ 


| 
| 
f 


ಕ ಗುತ್ತಿಗೆಯ ಮೊತ ಮುಕ್ತಾಯ! ಆರ್ಥಿಕ ಪ್ರಗತಿ(ವೆಚ 
ಕಾಮಗಾರಿಯ ಹೆಸರು (ಪೋಟಗಲಲ್ಲ. | ರಂಥ ವಿನಾಂಕ | ಇ! | ಬೌತಿಕ ಪ್ರಗತಿ pds K 
ಒಳಚರಂಡಿ ವೃವಸ್ನೆಯೆ ಪುನರ್‌ ನಿರ್ಮಾಣ 41.84 28.01.2020 7774202 8.75% 0.94 
(ಪಲಯ 3&5) | 
[3 
ಮಂಗಳೊರು ನೆಗರದ ವಲಯ '9,12&13 38.42 28.01.2020 7ನ 14 RAN 5.0 
ಕೆ ಒಳಚರಂಡಿ ವ್ಯ ಸ್ಲೆಯನ್ನು i 
ಒದಗಿಸುವುದು. | 
ಸುರತ್ಕಲ್‌ ಒಳಚರಂಡಿ ವ್ಯವಸ್ಥೆಯ 72.70 06.06.2018 31.05.2022 86.65% 05.45 
ಪುನಃಶ್ನೇತನ ಮತ್ತು ಮಿಸ್ಸಿಂಗ್‌ ಲಿಂಕಗಳಿಗೆ 
ಒಳಚರಂಡಿ ಷ್ಯವಸ್ಥೆಯನ್ನು ಒದಗಿಸುವುದು R 
ಒಳಚರಂಡಿ ವ್ಯವಸ್ಥೆಯ ಪುನರ್ವಸಠಿ ಮತ್ತು 52.06 06.03.2019 05.06.2022 30.32% rf 15.36 
ಹುನರ್‌ ನಿರ್ಮಾಣ ಕಾಮಗಾರಿ (ವಲಯ y » 
14೩7) ಮಂಗಳೂರು-2 ' . 
ಹಾಲಿ ಒಳೆಚರಂಡ ವ್ಯವಸ್ಥೆ: ರು ಪುನರ್ವಸತಿ 33.06 06.03.2019 05.06.2022 13.20% TT 7.21 
ಮತ್ತು ಪುನರ್‌ ನಿರ್ಮಾಣ ಕಾಮಗಾರಿ ) 
(ವಲಯ?) ಮಂಗಳೂರು-3 4 ® 
ಸಗಟು 'ನೀರು ಸರಬರಾಜು ಕಾಮಗಾರಿ 35.29 05.03.2019 31.05.2022 ೨೪.08% 20.22. 
| 


| J i 
\ Ne ಸ 5 ಈ 
RSE 


j ಕ್ಲಿಮಿಪ್‌ -ಕೈೆಯುಐಡಿಎಫ್‌ಸಿ, 
/ ಬೆಂಗಳೂರು 


Gy 


ಸಿ 
ಸ 


ಕರ್ನಾಟಿಕದ 9 ಪಟ್ಟಣಗಳಲ್ಲಿ ನೀರು ಸರಬರಾಜು ಯೋಜನೆಯ ಕಳೆದ 3 ವರ್ಷಗಳ ಮಾಹಿತಿ 


ks ಕಾಮಗಾರಿಯ | ಟಿಂಡರ್‌ ಅರ್ಥಿಕ ಪ್ರಗತಿ" | 
ನಗರಿ ಸ್ಥಳೀಯ | "ಗುತ್ತಿಗೆ ಗುತ್ತಿಗೆ | ಭಾತಿಕ ಪ್ರಗಕಿ (ರೂ. ಕೋಟಿಗಳಲ್ಲಿ). ಕಾಮಗಾರಿಗಳ 
ಸ ಮೊತ 
ಸೆಂಸ್ಕೆ ಸ ನೀಡಿದ (%) HTT ವಿವರ 
| ದಿಘಾಂಕ್‌ i» |-20 | 21 
} ಕೋಟಿಗಳಲ್ಲಿ) 
1 |ಣದಗೆ ಮುಂಡರ 17.43 [REE 21% T4350 T3  ಪ್ರಗತಿಯಲ್ಲಿರುತ್ತದೆ 
{ 2 p 
2] ಬಳ್ಳಾಕಿ ತೆಕ್ಕಲಕೋಟೆ NEE SOS 466 084 | 137 ಪ್ರಗತಯಲ್ಲರುತ್ತದೆ 
OS EN BE Ee EE 
[i 
3 1 ಬಳ್ಳಾರ ಕೊಟ್ಟುರು 13.35 09.03.2018 35% 1% |1| 185 | ಪ್ರಗತಿಯಲ್ಲಿರುತ್ತದೆ 
Ww ಬಾಗಲಕೋಟೆ | ಮಹಾಲಿಂಗಪುರ 10.84 05.03.2018 90% 1.32 t.53 1.37 ಕಾಮಗಾರಿ 
ಪೂರ್ಣಗೊಂಡಿದ್ದು, 
ಟ್ರಯಲ್‌ ರನ್‌ 
/ | . ಪ್ರಗತಿಯಲ್ಲಿರುತ್ತದೆ 
5 ಬಾಗಲಕೋಟಿ | ತೆರೆದಾಳ 16.18 05.3308 40% 3061098 | 130 | ಪ್ರಗತಿಯನ್ಲೆಹುತ್ತದೆ 
6] ರಾಯಚೂರು | ಮುದಗಲ್‌ | 3129 07.03.3018 27% 326 T8047 | ಪ್ರಗತಿಯಲ್ಲಿರುತ್ತದೆ 
7 |ದಕ್ಸಿಣ ಕನ್ನಡ | ಮುಲೈ 15.14 17.01.2018 100% 418 | 830 2530 ಟ್ರಯಲ್‌ ಕನ್‌ 
ಪೂರ್ಣಗೊಂಡಿದ್ದು, 
ಪೆಣಂಬೂರ್‌ 
. ಡಬ್ಲ್ಯೂಟಿ.ಪಿ 
ಯಿಂದ 3 
ಎಂ.ಎಲ್‌.ಡಿ 
ನೀರನ್ನು 
ಮಂಗಳೂರು 
ಮಹಾನಗರ 
® ಪಾಲಿಕೆ ರವರು 
ಒದಗಿಸ ಬೇಕಾಗಿದೆ 
8 7ಬಳ್ಳಾಕ ಕಂಪ್ಲಿ 7315 13.03.2018 TO0% 696 | 83 | 738 ಕಾಮಗಾರಿ 
ಪೂರ್ಣಗೊಂಡಿದೆ. 
9] ಮಂಡ್ಯ ಕ.ಆರ್‌ ಪೌಡ 00 408.2019 70% - TH ಪ್ರಗತಿಯಲ್ಲಿರುತ್ತದೆ 
[ 166.35 295 TAT] DS | 


ರ 


9-ಪಟ್ಟಿಣಗಳು, ಕೆಯುಐಡಿಎಫ್‌ಸಿ, ಬೆಂಗಳೂರು. 


